ಸೂರ್ಯನಾಥ ಕಾಮತ್‌* 


ಮೈಸೂರಿನಲ್ಲಿ ಮಹಿಳಾ ಪ್ರರೋಗಮನದ ಹರಿಕಾರ : 


ಅಂಬಿಲ್‌ ನರನಿಂಹಯ್ಯಂಗಾರ್‌ 


ಮೈಸೂರು ಸಂಸ್ಥಾನವು ಮಹಿಳಾ ಶಿಕ್ಷಣದಲ್ಲಿ 
ಬಹಳ ಹಿಂದುಳಿದಿತ್ತು. ೧೮೮೦-೮೧ರಲ್ಲಿ ರಾಜ್ಯದಲ್ಲಿದ್ದ 
೯೦೭ ಪ್ರಾಥಮಿಕ ಶಾಲೆಗಳಲ್ಲಿ ೩೮, ೨೯೬ ವಿದ್ಯಾರ್ಥಿ 
ಗಳಿದ್ದು ಈ ಪೈಕಿ ೩,೦೭೭ ಮಾತ್ರ ವಿದ್ಯಾರ್ಥಿನಿ 
ಯರಿದ್ದರು. ಹೆತ್ತು ವರ್ಷಗಳ ನಂತರ ೧೮೯೦-೯೧ರಲ್ಲಿ 
ಶಾಲೆಗಳ ಸಂಖ್ಯೆ ೧,೩೦೬ ಆದಾಗ ವಿದ್ಯಾರ್ಥಿಗಳ 
ಒಟ್ಟು ಸಂಖ್ಯೆ ೪೬,೦೯೩ ಆಗಿ ಇವರಲ್ಲಿ ವಿದ್ಯಾರ್ಥಿನಿ 
ಯರು ೬೮೩.೨ ಇದ್ದರು. ೧೮೮೦-೮೧ರಲ್ಲಿ ಶೇಕಡಾ 
೭ರಷ್ಟು ಇದ್ದ ಈ ಬಾಲಕಿಯರ ಪ್ರಮಾಣ 
೧೮೯೦-೯೧ರಲ್ಲಿ ಶೇಕಡಾ ೧೩ರಷ್ಟು, ಆಯಿತು. ಕಾಲ 
ಕಳೆದಂತೆ ಜನಜಾಗೃತಿ ಹೆಚ್ಚಿ ಮಹಿಳಾ ಶಿಕ್ಷಣದ ಬಗ್ಗೆ 
ಮಹಿಳೆಯರಲ್ಲಿ ಒಲವು ಬೆಳೆಯಿತೆಂಬುದು ನಿಜವಾದರೂ 
ಇಂಥ ಬದಲಾವಣೆಗಳಿಗೆ, ಜನಜಾಗೃತಿಗೆ ದುಡಿದವರಲ್ಲಿ 
ಮೈಸೂರಿನ ಅರಮನೆ ಬಕ್ಷಿ ಅಂಬಿಲ್‌ ನರಸಿಂಹೆಯ್ಯಂಗಾ 
ರರು ವಹಿಸಿದ ಪಾತ್ರ ಗಮನಾರ್ಹ. ಮಹಾರಾಷ್ಟ್ರದಲ್ಲಿ 


ಭಾರತರತ್ನ ಡಿ.ಕೆ. ಕರ್ವೆಯವರು. ಹೇಗೋ ಹಾಗೆ 
ಕರ್ನಾಟಕದಲ್ಲಿ ಅಂಬಿಲ್‌ ನರಸಿಂಹಯ್ಯಂಗಾರರು. 
ಶಾತ್ರ್ವಿಕವಾಗಿ ಅವರಿಗೆ ಪ್ರೇರಣೆ ದೊರೆತುದು 


ಮಹಾರಾಷ್ಟ್ರದ ಗಣ್ಯು ಸಮಾಜ ಸುಧಾರಕರಾದ ರಾನಡೆ, 


ಕರ್ನೆಯವರಿಂದಲೇ, ಈ ವಿಚಾರ ನಮಗೆ ಮಾಹಿತಿ 
ನೀಡುವವರು ಸಮಕಾಲೀನ ಖ್ಯಾತ ದಾಖಲೆಕಾರರಾದ 
ಕೆ. ಸುಬ್ಬರಾವ್‌. ಸುಬ್ಬರಾಯರು ಪತ್ರಕರ್ತರಾಗಿದ್ದು 
ಮುಂದೆ ಮೈಸೂರಿನಲ್ಲಿ ಅಸಿಸ್ಟಂಟ್‌ ಕಮೊಶನರರೂ 
ಆಗಿದ್ದು ೧೯೩೩ರಲ್ಲಿ ಪ್ರಕಟಿಸಿದ *ರಿವೈನ್ನ್‌ ಮೆಮರೀಸ್‌' 
ನಲ್ಲಿ ಈ ಸಂಗತಿಗಳನ್ನು ಹೇಳಿದ್ದಾರೆ. ಕರ್ನೆಯವರು 
ಮೈಸೂರಿಗೆ ಬಂದಾಗಲೆಲ್ಲ ನರಸಿಂಹೆಯ್ಯಂಗಾರರ ಅತಿಥಿ 
ಗಳಾಗಿರುತ್ತಿದ್ದರು ಎಂದಿದ್ದಾರೆ.2 


ಇದೇ ಸುಬ್ಬರಾಯರು ನರಸಿಂಹಯ್ಯಂಗಾರರ 
ಬಗ್ಗೆ ಹೀಗೆ ಹೇಳಿದ್ದಾರೆ. “ಶ್ರಿಮಾನ್‌ ನರಸಿಂಹಯ್ಯ 
ಗಾರರು ಮೈಸೂರಿನಲ್ಲಿ ಮಹಿಳಾ ಶಿಕ್ಷಣದ ಪಿತಾಮಹ 
ಮತ್ತು ಅತೀ ಶ್ರೇಷ್ಠ ಪೋಷಕನೆಂದು ಅವರನ್ನು 
ವರ್ಣಿಸುವುದು ಸೂಕ್ತವಾದುದು. ಮೈಸೂರಿನ 
ಮಹಾರಾಣಿಯರ ಕಾಲೇಜಿನ ಅಸ್ತಿತ್ವಕ್ಕೆ ಬಹಳ ಮಟ್ಟಿಗೆ 
ಅವರೇ ಕಾರಣರು. ಅದರ ಬಗ್ಗೆ ಅವರ ನಿತೃತುಲ್ಯ 
ಆಸ್ಥೆ ಹಾಗೂ ಅದಕ್ಕಾಗಿ ಅವರು ಮಾಡಿದ ಅಮೂಲ್ಯ 
ವಾದ ಆರ್ಥಿಕ ತ್ಯಾಗವೇ ಇದಕ್ಕೆ ಕಾರಣ” ಎಂದು 
ಸುಬ್ಬರಾಯರು ಹೇಳಿದ್ದಾರಲ್ಲದೆ ೧೯೧೦ರವರೆಗೆ ಆ 
ಕಾಲೇಜಿಗಾಗಿ ಅವರು ಎರಡು ಲಕ್ಷ ರೂ.ಗಳ ಜೇಣಿಗೆ 


4 ಮುಖ್ಯ ಸಂಪಾದಕರು. ಕರ್ನಾಟಕ ಗ್ಯಾಜೆಬಿಯರ್‌ ಇಲಾಖೆ, ಕಾನೇನಿಭವನ ಅನೆಯೆ ಮಹಡಿ, ಬೆಂಗಳೂರು-೫೬೦೦೦೯, 
1 «ಕರ್ನಾಟಕ ಗ್ಯಾಸೆಟಿಯರ್‌? (ಇಂಗ್ಲಿಷ್‌) (೧೯೮೩) ಭಾಗ ೨, ಪು. ೫೩೦ 
2 ಸುಬ್ಬರಾವ್‌ ಜೆ, “ರಿವೈೈವಡ್‌ ಮೆಮರೀಸ್‌ (ಇಂಗ್ಲಿಷ್‌) ೧೯೩೩ಿ ಪು. ರ್ಷೀಂ 


ಇಹಾಸ ದರ್ಶನೆ (25) 


೯೯೩ 


ನೀಡಿದ್ದರೆಂದು ತಿಳಿಸಿದ್ದಾರೆ.3 ಇದೆಲ್ಲವನ್ನೂ ಅವರು 
ತಮ್ಮ ಸಂಪಾದನೆಯಿಂದಲೇ ನೀಡಿದ್ದು. "ಭಾರತವು 
ಎಂದಾದರೂ ಉಳಿಯುವುದಾದರೆ, ಅದು ರಾಷ್ಟ್ರಗಳ 
ಸಾಲಿನಲ್ಲಿ ಮುಂಜಿ ಬರುವುದು ಸಾಧ್ಯವಾದರೆ, ಅದು 
ನಮ್ಮ ಮಹಿಳೆಯರು ಅದಕ್ಕೂ ಹೆಚ್ಚಾಗಿ ನಮ್ಮ 
ನಿಧವೆಯರ ದುಡಿಮೆಯಿಂದ, ಅವರ ಸಂಸ್ಕೃತಿಯಿಂದ 
ಮತ್ತು ಅನರ ಜ್ಞಾ ನಭರಿತವಾದ ಭಕ್ತಿಯ ಮತ್ತು 
ತ್ಯಾಗದ ಸಾಧನೆಯಿಂದ. ಇಂಥ ಪವಿತ್ರ ಕಾರ್ಯ 
ಸಾಧ್ಯವಾಗುವುದರ ಕುರಿತು ನಾನು ತಲ್ಲೀನತೆಯಲ್ಲಿ 
ಇದ್ದೇನೆ”, ಅವರ ಈ ವಾಕ್ಯವನ್ನು ಉದ್ಭರಿಸಿದವರೂ 
ಸುಬ್ಬರಾಯರೇ,* ಇದರಲ್ಲಿ ಅವರ ಉದ್ದೇಶಕ್ಕೆ ವಿರುದ್ಧ 
ಮಾದ ಅರ್ಥ ಹುಡುಕಬಾರದು. ವಿಧವೆಯರು ವಿಧವೆಯ 
ರಾಗಿಯೇ ಇರಬೇಕೆಂಬ ನಂಬಿಕೆಯನರು ಅವರಲ್ಲ, 
ಅವರು ಕರ್ವೆ, ರಾನಡೆಯನರ ಮಿತ್ರರು ಹಾಗೂ 
ಅನುಯಾಯಿಗಳು. ಆದರೆ ಒಬ್ಬ ಬ್ರಾಹ್ಮಣ ವಿಧವೆ 
ಪುನರ್ನಿನಾಹೆ ಮಾಡಿಕೊಳ್ಳಲು ಸಮಾಜದಲ್ಲಿ ಪಕ್ವ 
ವಾತಾನರಣವಿರಲಿಲ್ಲ. ಹಳೇ ಮೈಸೂರಿನ ನಂಜನಗೂಡು 
ತಿರುಮಲಾಂಬಾ, ಆರ್‌. ಕಲ್ಯಾಣವು ಮುಂತಾದೆ 
ವಿಧವೆಯರು. ೨೦ನೆಯ ಶತಮಾನದ ಆರಂಭದಲ್ಲೂ 
ತಾವುಗಳು ಮಹಿಳಾಪರ ಚಳವಳಿಯ ಮುಂಚೂಣಿಯಲ್ಲಿ 
ಇದ್ದವರು. ಆದಕೆ ವಿಧವಾ ವಿವಾಹವನ್ನು ಪ್ರಕಟವಾಗಿ 
ಪ್ರತಿಪಾದಿಸುವ ಧೈರ್ಯ ಮಾಡಿದವರಲ್ಲ. ವಿಧವೆ 
ಮೂಲೆ ಪಾಲಾಗಬಾರದು ಸಮಾಜಕ್ಕೆ ಉಪಯುಕ್ತ 
ಳಾಗಿ ಸಾರ್ವಜನಿಕ ರಂಗದಲ್ಲಿ ತಲೆಯೆತ್ತಿ ದುಡಿದು 
ಮುಂದಿ ಬರಬೇಕು ಎಂಬ ಸ್ಪಷ್ಟ ನಿಲುವು ನರಸಿಂಹಯ್ಯ 
ಗಾರರ ಮೇಲಿನ ಮಾತಿನಲ್ಲಿ ಧ್ವನಿತವಾಗುತ್ತದೆ. 


ಈಗಾಗಲೇ ಮೈಸೂರು ಜಿಲ್ಲಾ ಗ್ಯಾಸೆಟಿಯರ್‌ 
ನಲ್ಲಿ ಸ್ಪಷ್ಟಪಡಿಸಿರುವಂತೆ ಮೈಸೂರು ಮಹಾರಾಣಿ 
ಶಾಲೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಹಂತದಲ್ಲಿ 


೧೮೮೧ರಲ್ಲಿ ಮೈಸೂರು ಕೋಟಿಯ ದೇನಾಲಯ 
ವೊಂದರಲ್ಲಿ ೨೮ ವಿದ್ಯಾರ್ಥಿನಿಯರೊಂದಿಗೆ ಆರಂಭ 


3 ಅದೇ ಪು. ೩೮೪ 
4 ಆದೇ, ಪು. ೩೮೫ 


ವಾಯಿತು. ಮುಂದೆ ಅದನ್ನು ಜಗನ್ಮೋಹೆನೆ 
ಅರಮನೆಯ ಸರಿಸ ರಕ್ಕೆ ವರ್ಗಾಯಿಸಲಾಯಿತು. 
ಚಾಮರಾಜೇಂದ್ರ ಒಡೆಯರೂ ಮಹಾರಾಣಿಯರೂ 


ಇದರೆ ಸ್ಥಾಪನೆಗೆ ಸೊೇತ್ಸಾಹ ನೀಡಿದ್ದರೂ ಅದರ 
ಮೂಲ ಕಾರಣಕರ್ತರು ಅರಮನೆ ಭಕ್ಷಿರಾಯ್‌ 
ಬಹದೂರ್‌ ಅಂಬೆಲ್‌ ನರಸಿಂಹೆಯ್ಯಂಗಾರರೇ. ಆರಂಭ 
ದಲ್ಲಿ ಇಬ್ಬರು ಪ್ರರುಷೆ ಅಧ್ಯಾಪಕರೇ ಇದ್ದು ಇಬ್ಬರು 
ಮಹಿಳೆಯರು ಅವರಿಗೆ ಸಹಾಯಕರಾಗಿದ್ದರು. ೧೮೮೩ರಲ್ಲಿ 
ವಿದ್ಯಾರ್ಥಿನಿಯರ ಸಂಖ್ಯೆ ೨೧೦ಕ್ಕೆ ಏರಿತು. ೧೮೯೧ರಲ್ಲಿ 
ಶಾಲೆ ಸರಕಾರೀ ಶಾಲೆಯಾಗಿ ಹೈಸ್ಟೂಲಾಗಿ ಪರಿವರ್ತನೆ 
ಪಡೆಯಿತು. ೧೯೦೨ರಲ್ಲಿ ಅದು ಮಹಾರಾಣಿ ಕಾಲೇಜಾ 
ಯಿತು. ೧೯೨೦ರಲ್ಲಿ ಈ ಕಾಲೇಜಿನಲ್ಲಿ ನದನಿ ತರಗತಿ 
ಗಳೂ ಆರಂಭವಾದವು. 


ಈ ಶಾಖೆಯು ಅರಂಭನಾದಾಗ ಸಂಪ್ರದಾಯಸ್ಥ 
ಮಹಿಳೆಯರು ಶಾಲೆಗೆ ಹೋಗಲು ಹಿಂದೇಟು ಹಾಕುವು 
ದನ್ನು ತಪ್ಪಿಸಲು ಮೈಸೂರಿನ ಗಣ್ಯ ಪತ್ರಿಕೋದ್ಯಮಿ, 
ಸಾರ್ವಜನಿಕ ಧುರೀಣ ಹಾಗೂ ಅಧ್ಯಾಪಕ ಎಂ. 
ವೆಂಕಟಕೃಷ್ಣ ಯ್ಯ (ತಾತಯ್ಯ) ತಮ್ಮ ಸತ್ಲಿಯನ್ನು 
ಈ ಶಾಲೆಗೆ ಸೇರಿಸಿದರು. ಶಾಲೆಗೆ ಮಹಿಳಾ ಅಧ್ಯಾಪಕಿ 
ಯರು ದೊರಕುವುದಿಲ್ಲವೆಂದು ಸರಕಾರವು ಅವರ ವೇತನ 
ವನ್ನು ಪುರುಷರಿಗಿಂತ ಶೇಕಡಾ ೨೫ ಹೆಚ್ಚಿಸಿತು. 
ಮಹಿಳಾ ಶಿಕ್ಷಕಿಯರಾಗಿ ತರಬೇತಿ ಸಡೆಯಬಯಸುವ 
ಖಾಸೆಗಿ ವಿದ್ಯಾರ್ಥಿನಿಯರಿಗೆ ನೀಡುತ್ತಿದ್ದ ಸ್ಟೈಪೆಂಡ್‌ 
ಅನ್ನು ರೂ. ೮ರಿಂದ ೧೦ಕ್ಕೂ, ಹೈಯರ್‌ ಸೆಕೆಂಡರಿ 
ಶಿಕ್ಷಣ ಪಡೆದ ಅಧ್ಯಾಪಕ ವಿದ್ಯಾರ್ಥಿನಿಗೆ ಇದನ್ನು 
೧೨ಕ್ಕೂ ಹೆಚ್ಚಿಸಲಾಯಿತು. ರೂ. ೧೦೦ಕ್ಕಿಂತ ಕಡಿಮೆ 
ವಾರ್ಷಿಕ ಆದಾಯವಿರುವ ಪೋಷಕರ ಮಕ್ಕಳು ಶಾಲೆಗೆ 
ಸೇರುವಂತೆ ಮಾಡಲು ಪ್ರಾಥಮಿಕ ಶಾಲೆಗೆ ಬರುವ 
ವಿದ್ಯಾರ್ಥಿನಿಯರಿಗೆ ಅಟಿಂಡನ್ಸ್‌ ವೇತನವನ್ನು ಬಟ್ಟೆ, 
ಪುಸ್ತಕ; ಸ್ಲೇಟ್‌, ಸ್ಟೇಶನರಿ ರೂಪದಲ್ಲಿ ಕೊಡಲಾಗು 
ತ್ತಿತ್ತು. ದಲಿತ ಮತ್ತು ಬುಡಕಟ್ಟಿನ ಹುಡುಗಿಯರಿಗೆ 


5 ಮೈಸೂರು ಜಿಲ್ಲಾ ಗ್ಯಾಸೆಟಿಯರ್‌ (ಇಂಗ್ಲಿಷ್‌) ೧೯೮೫, ಪು. ೬೫೦ 


೧೯೪ 


ಇತಿಹಾಸ ದರ್ಶನ 


(2 


ಈ ವಿಚಾರದಲ್ಲಿ ಆದ್ಯತೆ ಫೀಡಲಾಗುತ್ತಿತ್ತು5 ಈ 
ಹಿನ್ನೆಲೆಯಲ್ಲಿ ಮೈಸೂರಿನ ಇಬ್ಬರು ಮಹಿಳೆಯರು 
ಶೃಂಗಾರಮ್ಮ ಮತ್ತು ರುಕ್ಮಿಣಿಯಮ್ಮ ೧೯೦೯ರಲ್ಲಿ 
ಪ್ರಥಮ ಪದವೀಧರೆಯರಾದರು. ಒಕ್ಕಲಿಗ ಜಾತಿಯ 
ಶ್ರೀಮತಿ ಇಂದಿರಮ್ಮ ೧೯೨೪ರಲ್ಲಿ ಮೊದಲ ಪದವೀಧರೆ 
ಯಾದರು. ಒಕ್ಕಲಿಗ ಜಾತಿಯ ಈ ಮಹಿಳೆ ಹೈಸ್ಟೂಲು 
ಸೇರುವುದು ಆಗ ಸುಲಭದ ಸಂಗತಿಯಾಗಿರಲಿಲ್ಲ. ಆ 


ವಿಚಾರ ಕೊನೆಗೆ ಪ್ರಸ್ತಾಪಿಸುವೆ. 


ಹೇಗಿದ್ದರೂ ಈ ಮೇಲ್ವಂಡ ಎಲ್ಲ ಸುಧಾರಣೆಗಳಿಗೆ 


ತೀವ್ರ ಬೆಂಬಲ, ಆರ್ಥಿಕ ನೆರವು ನೀಡಿದವರು 
ನರಸಿಂಹಯ್ಯಂಗಾರರೇ. ಅವರ ಬಗ್ಗ ಹೊಸದಾಗಿ 
ಸಂಗ್ರ ಹಿಸಿದ ಆಲ್ಪ ಸ್ವಲ್ಪ ಶ್ರ ಮಾಹಿತಿಯಂತೆ 


("ಎ ನ್‌ ೈಕ್ಲೊ ಪೀಡಿಯಾ ಆಫ್‌ದಿ ಮೆಡ್ರಾಸ್‌ ಪ್ರೆಸಿಡೆನ್ಸಿ 
ಅಂಡ್‌ p ಎಚೆನೆಂಟ್‌ ಸೆ ಸ್ಟೇಟ್‌ ನಿಂದ) ಅವರ ಜೀವಿತ 
ಕಾಲ ೧೮೪೪ರಿಂದ ಸ ಮೈ ಸೂರಿನಲ್ಲಿ ಹುಟ್ಟಿದವ 
ರಾದ ಅವರು ಮೂಲತಃ ಕೊಯಮುತ್ತೂರು ಬಳಿಯ 
ಅಂಬಿಲ್‌ ಎಂಬ ಹಳ್ಳಿ ಯನರು. ಬಾಲ್ಯದ ೭-೮ ವರ್ಷ 
ಗಳನ್ನು ಮೈಸೂರಿನಲ್ಲಿ ಕಳೆದು ಮುಂದೆ ಎಂಟನೇಯ 
ವರ್ಷದಲ್ಲಿ ಅಂಬಿಲ್‌ ಗ್ರಾಮದಲ್ಲಿ ನ... 
ಪರಿಚಾರಕರಾಗಿ ಕಳುಹಿಸಲಾಯಿತು (ಚಿಕ್ಕಪ್ಪ 

ಭಾ ದನಗಳನ್ನೂ ಕಾಯುತ್ತಿದ್ದ ರು), ಆಗ ತ 


ವು 
ಲ್ಪ ತಮಿಳು, ಇಂಗ್ಲಿಷ್‌ ಕಲಿತರು. ತಮ್ಮ ೧೩ನೇಯ 


Ci (೧೮೫೭) ಕುಂಭಕೋಣಂಗೆ ಬಂದು, ಅಲ್ಲಿಂದ : 


ಮುಂದೆ 
ಬಂದರು.8 


೧೮ನೇಯ ವಯಸ್ಸಿನಲ್ಲಿ ಮೈಸೂರಿಗೆ 


ಈ ಕಾಲದಲ್ಲಿ ನರಸಿಂಹಯ್ಯಂಗಾರರಲ್ಲಿ ಸ್ತ್ರೀಪರ 
ನಿಲುವು ಬೆಳೆದುದು ಹೇಗೆಂದು ತಿಳಿಯಲು ಯಾವ 
ವಿವರಗಳೂ ಇಲ್ಲ. ಆದರೆ ಸ್ತ್ರೀಯರ ಬಗ್ಗೆ, ನಿಧವೆಯರ 
ಬಗ್ಗೆ ಅವರಿಗೆ ಅಪಾರ ts ಇದ್ದಿರಬೇಕು. 


ಆದೇ 


ಅದೇ 
ಆದೇ 


ಲಿ ೪ರ ಇಂ 


1 


ಇತಿಹಾಸ ದರ್ಶನ 


೧೮ನೇಯವಯಸ್ಸಿನೆಲ್ಲ ಅವರಿಗೆ ಮದುವೆ. ಮಾಡ 
ಬೇಕೆಂದು ವ್ಯವಸ್ಥೆ ಮಾಡಿ ದಿಬ್ಬಣವು ಬಂಡಿಗಳಲ್ಲಿ 
ಶ್ರೀರಂಗಪಟ್ಟಣಕ್ಕೆ ಹೊರಟಓರಲು ಗಾಡಿಯಿಂದ ಹಾರಿ 
ಮೈಸೂರಿಗೆ ಮರಳಿ ಬಂದವರು ಅವರು. ಈ ಪ್ರಸಂಗಕ್ಕೆ 
ಯಾವುದೇ ಅರ್ಥ ಕಟ್ಟಿಲು ಸಾಧ್ಯ ಆಗುತ್ತಿಲ್ಲ. ತಮ್ಮ 
ಶಿಕ್ಷಣದ ಕಡೆ ಗಮನ ಕೊಡುವ ವಿಚಾರವೇ ಇದಕ್ಕೆ 
ಕಾರಣವಿರಬಹುದು. ಮುಂದೆ ಅವರು ಎಫ್‌.ಎ. ಪಾಸು 
ಪಾಡಿ ಖಾಸಗಿ ಶಾಲೆಯೊಂದನ್ನು ಕೆರೆದು ಮುಂಜಿ 
ಹುಜೂರು ಶಾಲೆಯಲ್ಲಿ ಅಸಿಸ್ಟೆಂಟ್‌ ಮಾಸ್ಕ ಕರ್‌ ಆದರು. 
೧೮೭೦ರಲ್ಲಿ ಬಾಲಕ ಚಾಮರಾಜೇಂದ್ರ ಒಡೆಯರಿಗೆ 
ಒಬ್ಬ ಅಧ್ಯಾಪಕರನ್ನು ನೇಮಿಸುವ ವಿಚಾರಕ್ಕೆ 
ಸ್ಪರ್ಧಾತ್ಮ' ಥೆ ಪರೀಕ್ಷೆಯನ್ನು ಕರ್ನಲ್‌ ಮಲ್ಲೆ ಸನ್‌ Re 
ಆಧೀತಸ ಯ ನಡೆಸಲು ಇವರೇ ಆ ಪರೀಕ್ಷೆಯಲ್ಲಿ ಸಜ 
ಪ್ರಥಮ ಸ್ಥಾನ ಪಡೆದು ಮಹಾರಾಜರ ತನಿ 
ಅವರ ಆರಂಭದ ವೇತನ ರೂ. ೬೦. ಅರಮನೆಯಲ್ಲಿ 
ರಾಜರ, ಬ್ರಿಟಿಷ್‌ ಅಧಿಕಾರಿಗಳ ವಿಶ್ವಾಸಕ್ಕೆ ಪಾತ್ರರಾಗಿ 
ಸ್ಥಾನ ಮಾನದಲ್ಲಿ ಮೇಲೇರಿ, ೧೮೮೧ರಲ್ಲಿ ಮಹಾರಾಜರ 
ರಿಗೆ ಅಧಿಕಾರ ಪ್ರಧಾನನಾದಾಗ ಮಹಾರಾಜರ 
"ಆಫೀಸರ್‌-ಇನ್‌-ವೇಟಂಗ್‌' ಹುದ್ದೆಗೆ ನೇಮಕವಾಗಿ, 
ಮುಂಡೆ ದರ್ಬಾರ್‌ ಬಕ್ತಿಗಳೂ ಆದರು.? ಈ ಎಲ್ಲ 
ಕಾಲದಲ್ಲಿ ತಮಗೆ ಬಂದ ವೇತನದ ಬಹುಪಾಲು 
ಮಹಾರಾಣಿಯರ ಕಾಲೇಜಿಗೂ ತಾವು ಸ್ಥಾಪಿಸಿದ್ದ 
ವಿಧವೆಯರ ಆಶ್ರಮಕ್ಕೂ ಸಂದಿತು. ೧೮೯೪ರಲ್ಲಿ 
ಮಹಾರಾಜರು ದಿವಂಗತರಾದಾಗ ಅವರು ಪ್ಯಾಲೆಸ್‌ 
ಬಕ್ಷಿ ಹುದ್ದೆಯಿಂದ ನಿವೃತ್ತರಾದರು. ಮುಂದೆ 
ಬೆಂಗಳೂರಲ್ಲಿ ನೆಲಸಿದ ಅನರು ಮಹಿಳಾ ಶಿಕ್ಷಣದ 
ವಿಸ್ಮರಣೆಗಾಗಿ ದಿವಾನರಿಗೆ ಸಲಹೆ ನೀಡುತ್ತ, ಒತ್ತಾಯ 
ಮಾಡುತ್ತ ಇದ್ದರು. ಸಂಸ್ಕೃತ ಶಿಕ್ಷಣ, ಕನ್ನಡ 
ಪಾಂಡಿತ್ಯಕ್ಕೆ ಪ್ರೋತ್ಸಾಹೆ, ಸಂಗೀತ ನಾಟಕಗಳ 
ಬೆಳವಣಿಗೆಗಾಗಿ ಅವರು ದುಡಿಯುತ್ತಿದ್ದರಾದರೂ ಅವರೃ 


“ಮೈಸೂರು ಜಿಲ್ಲಾ ಗ್ಯಾಸೆಟಿಯರ್‌ (ಇಂಗ್ಲಿಷ್‌) ೧೯೮೫, ಪು. ೬೫೪ 
ವ ಲ್ಭ "ಸಲು pS 


«ಎನ್‌ಸೈಕ್ಲೊಪೀಡಿಯಾ ಆಫ್‌ ದಿ ಮೆಡ್ರಾಸ್‌ ಪ್ರೆ ಪ್ರೆಸಿಡೆನ್ಸಿ ಅಂಡ್‌ ದಿ ಎಜೆಸೆಂಟ್‌ ಸ್ಟೇಟ್ಸ್‌ ಮದ್ರಾಸು, ೧೯೨೪, ಪು.೭೧೪. 


ಮಹಿಳೆಯರಿಗಾಗಿ ಮಾಡಿದ ಕಾಯಕ ಅಪಾರ. 
ಬೆಂಗಳೂರಲ್ಲಿ ನಡೆಯುತ್ತಿದ್ದ ಡಿಪ್ರೆಸ್ಡ್‌ ಕ್ಲಾಸಸ್‌ 
ಮಿಶನ್‌ನ ಕಾರ್ಯಕರ್ತೆ (ಕಾರ್ಯದರ್ಶಿ) ಶ್ರೀಮತಿ ರಂಗಮ್ಮ 
ನನ್ನು ಸರ್ವ ರೀತಿಯಲ್ಲಿ ಪ್ರೋತ್ಸಾಹಿಸಿದವರೂ 
ಅನಕೇ,12 ಅವರು ನಿವೃತ್ತಿ ಜೀವನದ ಬಹು ಕಾಲವೆಲ್ಲ 
ಮೈಸೂರಿನ ಇಂಥ ಸಂಸ್ಥೆಗಳಿಗೆ ಆದರ್ಶಪ್ರಾಯವೆನಿಸಿದ 
ಬ್ರಾಹ್ಮಣ ವಿಧನೆಯರ ಆಶ್ರಮವನ್ನು ನಡೆಸುವುದರಲ್ಲಿ 
ಕಳೆಯಿತು. ಇದನ್ನು ಮಾದರಿಯಾಗಿಟ್ಟುಕೊಂಡು 
ಮದ್ರಾಸ್‌ ಮತ್ತು ಇತರ ಕಡೆಗಳಲ್ಲಿ ಇಂಥ ಆಶ್ರಮಗಳ 
ಸ್ಥಾಪನೆಯಾಯಿತು. ಅವರ ದೊಡ್ಡ ಮೊತ್ತದ 
ಪೆನ್ನನನ ಎಲ್ಲ ಹಣವು ಈ ಸಂಸ್ಥೆಗೇ ಸಲ್ಲುತ್ತಿತ್ತು." 
ಅರಮನೆಯಲ್ಲಿ ಅವರು ಸಲ್ಲಿಸಿದ ಸೇನೆ ಅದಕ್ಕೂ 
ಹೆಚ್ಚಾಗಿ, ಮಹಿಳೆಯ ಶಿಕ್ಷಣಕ್ಕಾಗಿ, ಹಾಗೂ 
ವಿಶೇಷತಃ ವಿಧವೆಯರಿಗಾಗಿ ಅವರು ಮಾಡಿದ ಕೆಲಸ 
ಕ್ಕಾಗಿ ಮೈಸೂರಿನ ಜನೆ ಅವರಿಗೆ ಖುಣಿಯಾಗಿಕಬೇಕು”, 
ಎಂದು ಮೇಲೆ ಹೇಳಿದೆ ಎನ್‌ಸೈಕ್ಲೊಸೀಡಿಯ ಅವರನ್ನು 
ಸ್ತುತಿಸಿದೆ, 14 

«ಶ್ರೀ ನರೆಸಿಂಹೆಯ್ಯಂಗಾರರ ಮಹಿಳಾ ಶಿಕ್ಷಣದ 
ಬಗೆಗಿನ ತೀವ್ರ ಉತ್ಸಾಹವೇ ಮದ್ರಾಸ್‌, ಮುಂಬೈ, 
ಕಲ್ಪತ್ತ್ಯಾ ದೆಂಥ ಪ್ರಾಂತೀಯ ಕೇಂದ್ರಗಳಲ್ಲಿನ ಅನೇಕ 
ಗಣ್ಯ ವ್ಯಕ್ತಿಗಳು ಅವರ ಸ್ನೇಹಿತರಾಗಲು ಮತ್ತು 


ಅವರುಗಳಿಗೆ ಇವರು ತೀರಪ್ರಿಯರಾದವರಾಗಲು ಕಾರಣ 
ವಾಗಿತ್ತು. ಅವರು ತಮ್ಮ ವೇತನ ಮತ್ತು ವಿಶ್ರಾಂತಿ 
ವೇತನವನ್ನು ಶಿಕ್ಷಣ ಮುಂದುವರಿಸಲು ಉತ್ಸುಕರಾದ 
ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿವೇತನ ನೀಡಲು ಬಳಸು 
ತ್ತಿದ್ದರು. ಯೋಗ್ಯರಾದ ವಿಧವೆಯರಿಗೆ ದಾದಿ ಮತು 

`ಓ ಶ್ರಿ ಅಂ 
ಸೂಲಗಿತ್ತಿ ಯಾಗಿ ತರಬೇತಿ. ಪಡೆಯಲು ಸಹಾಯ 
ಮಾಡುತ್ತಿದ್ದರು” ಎಂದು ಅವರ ಬಗ್ಗೆ ಸುಬ್ಬರಾವ್‌ 

ಗಾ ೧ ಬಿ 

ಹೇಳಿದ್ದಾರೆ.35 ಮಹಿಳೆಯರ ಶಿಕ್ಷಣಕ್ಕೆಂದೇ ನೂಸಲಾದ 


ದೇವರಾಜ ಬಹದ್ದೂರ್‌ ದತ್ತಿ ಗೆ ಅನರು ಜೀವನ 
ಪರ್ಯಂತ ಕಾರ್ಯದರ್ಶಿಗಳಾಗಿದ್ದರು.'$ 
ವಾಸ್ಠವವಾಗಿ ಮಹಾರಾಣಿ ಶಾಲೆಯು 


PE ಹೈ ಕಾಸ್ಟ್‌ ಗರ್ಲ್ಸ್‌ ಸ್ಕೂಲ್‌” ಎಂದೇ 
ಆರೆಂಭವಾಗಿತ್ತು. ೧೯೦೨ರಲ್ಲಿ ಇಂದಿರಮ್ಮ ಎಂಬ 
ಒಕ್ಕಲಿಗ ತರುಣಿ ಹಾಗೂ ಅವರ ಸೋದರಿ ಈ ಶಾಲೆ 
ಸೇರಬಯಸಿದಾಗ ಬ್ರಾಹ್ಮಣ ವಿದ್ಯಾರ್ಥಿನಿಯರು 
ಇದನ್ನು ನಿರೋಧಿಸಿದ್ದರು. ಆದರೆ ಒಂದು ಚಳವಳಿಯ 
ರೂಪದ ಒತ್ತಡ ಬಂದಾಗ ಅವರನ್ನು ಶಾಲೆಗೆ ಸೇರಿಸಿ 
ಡರು! ಈ ಇಂದಿರಮ್ಮ ಖ್ಯಾತ ಒಕ್ಕಲಿಗರ ನಾಯಕ 
ಬಿ. ಪುಟ್ಟಿಯ್ಯನವರ ತಂಗಿ; ಮುಂದೆ ಈಕೆ ಬೆಂಗಳೂರಿನ 
ಪ್ರಥಮ ಮಹಿಳಾ ಮೇಯರ್‌ ಕೂಡ ಆದರು. 


12 "ಎನ್‌ಸೈಕ್ಲೊಪೀಡಿಯಾ ಅಫ್‌ ದಿ ಮೆಡ್ರಾಸ್‌ ಪ್ರೆಸಿಡೆನ್ಸಿ ಅಂಡ್‌ ದಿ ಎಜೆಸೆಂಟ್‌ ಸ್ಟೇಟ್ಸ್‌? ಮದ್ರಾಸು, ೧೯೨೪, ಪು. ೭೧೪ 


13 ಅದೇ 

14 ಅದೇ ಪು. ೭೩೧೫ 

15 ಸುಬ್ಬರಾವ್‌, ಪು. ೩೮೪ 
16 ಅಡ, 


17 ರಾಧಾಕೃಷ್ಣ, ಬಿ.ಪಿ. “ನನ್ನ್ನ ತಂದೆ? ಬೆಂಗಳೂರು ೧೯೪೯, ಪು. ೧೬ 


೧೯೬ 


ಇತಿಹಾಸ ದರ್ಶನ 


